೯೬೫ ವಿಧಾನಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 1275 (1484) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 
. . (ಪದವೀಧರರ ಕ್ಷೇತ್ರ 
ಉತ್ತರಿಸುವ ದಿನಾಂಕ 10.03.2022 
ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 
ಕ್ರ. 
Nd ಪೆ ಉತ್ತರ 
b) ರಾಜ್ಯದಲ್ಲಿ ನೂತನ ಪಿಂಚಣಿ ಯೋಜನೆಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ 
ಒಳಪಟ್ಟ ಸರ್ಕಾರಿ ನೌಕರರು ಎಷ್ಟು; ಒಳಪಟ್ಟ ಸರ್ಕಾರಿ ನೌಕರರ ಸಂಖ್ಯೆ 2,53,662. 
r——— - 2 
ಆ |ಈ ಯೋಜನೆಯ ಬದಲಾವಣೆ! ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ 'ಸೂಕ್ಷ 
ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಬದಲಾವಣೆ/ಮಾರ್ಪಾಡು ಮಾಡಲು ಸರ್ಕಾರದ 
ಯನ ನಡೆಸಲು ಸಮಿತಿಯನು | ಆದೇಶ ಸಂಖ್ಯೆ ಆಇ 107 ಪಿ.ಇ.ಎನ್‌. 2018, 
ರಚಿಸುವುದು ಯಾವಾಗ; (ವಿವರ | ದಿನಾಂಕ: 11.12.2018 ರಲ್ಲಿ ಅಧಿಕಾರಿಗಳ 
ನೀಡುವುದು) ಸಮಿತಿಯನ್ನು ರಚಿಸಲಾಗಿದೆ. 
[)  |ಈ ಸಮಿತಿ ಎಷ್ಟು ಸಭೆಗಳನ್ನು ನತಾವ | ಸಮಿತಿಯು ಮೂರು ಬಾರಿ ಸಭೆಗಳನ್ನು 
; ಸರ್ಕಾರಕ್ಕೆ ವರದಿ ನೀಡಿದೆಯೇ: (ವಿವರ | "ನಡೆಸಿದೆ. ಸದರಿ ಸಮಿತಿಯ ವರದಿಯನು 
[i ” K Ki 
| ನೀಡುವುದು) | ನಿರೀಕ್ಷಿಸಲಾಗಿದೆ. 
ಈ) [ ಸರ್ಕಾರವು ತನ್ನ ಬಜೆಟ್‌ ನಲ್ಲಿ 
ಎನ್‌.ಪಿ.ಎಸ್‌ ರದ್ದುಪಡಿಸಿ ಹಳೆಯ 
ಪಿಂಚಣಿ ಜಾರಿಗೊಳಿಸುವ ಬಗ್ಗೆ ಹೌದು 
ಘೋಷಣೆ ಮಾಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 
H - ke 
ಉ) ಬಂದಿದ್ದಲ್ಲಿ, ಅದೇ ಮಾದರಿಯಲ್ಲಿ ನಮ್ಮ ; 
ರಾಜ್ಯವು ಸಹ ಎನ್‌.ಪಿ.ಎಸ್‌. ರದ್ಭುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ 
ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ (ತರುವ ಪ್ರಸ್ತಾವನೆಯು ಸರ್ಕಾರದ 
ತರಲು ಕೈಗೊಂಡ ಕ್ರಮಗಳೇನು? (ವಿವರ (ಮುಂದಿರುವುದಿಲ್ಲ. 
ನೀಡುವುದು) 
NR I 
ಆಇ-ಪಿಇವಿಸ್‌/70/2022. 


